KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೨೩ , ೨೦೧೦ (ಆಶ್ವಯುಜ ೧ ಶಕ ವರ್ಷ ೧೯೩೨ ) 


ಸಂಚಿಕೆ ೩೮ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

- ಪ್ರಿಲಿಮಿನರಿ ಅಧಿಸೂಚನೆ 
ಸಂ .ಕೆ.ಎಸ್ . ಎ.:ಸಿಆ‌ :119 / 10 - 11, ದಿನಾಂಕ:16ನೇ ಸೆಪ್ಟೆಂಬರ್, 2010 | 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜೆ. ಪಿ. ನಗರ ಉಪವಲಯದ ವ್ಯಾಪ್ತಿಯಲ್ಲಿ ಬರುವ ಮಾರೇನಹಳ್ಳಿ 
ಹರಿಜನ ಕಾಲೋನಿ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 29 ಕುಟುಂಬಗಳು 
ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ 
ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01. 2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು 
ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3 ರಡಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ . 71 ಕೊಮಂಇ 2009, ದಿನಾಂಕ: 24 .02 . 2010ರಲ್ಲಿ ಕರ್ನಾಟಕ ಕೊಳಚೆ 
ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ 
ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ 
ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು 
ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 

( ೧೧೧೩ ) 


a q.CH 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩, ೨೦೧೦ 

ಭಾಗ - ೬ 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ . ವಇ 71 ಕೊಮಂಇ 2009, ದಿನಾಂಕ:12 .07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು 
ಕೊಳಚೆ ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು 
ಸರ್ಕಾರಕ್ಕೆ ಸಲ್ಲಿಸುವ ಬದಲು ದಿನಾಂಕ:02. 07. 2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ 
ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾಂಕ:26 . 06.2002ರಲ್ಲಿ 
ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು 
ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟಿರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಅವರಿಗೆ ಹಿಂದಿನಂತೆ 
ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು 
ನಿರ್ಮೂಲನಾ ) ಕಾಯ್ದೆ 1973ರ ಸೆಕ್ಷನ್ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು , 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು ಕೊಳಚೆ ಪ್ರದೇಶ ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಈ ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜೆ. ಪಿ.ನಗರ ಉಪವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು 
ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಮಾರೇನಹಳ್ಳಿ ಹರಿಜನ ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ಯೆ. 
ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ. ಗುಂ . ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 

ಜಮೀನಿನ 


ಮಾಲೀಕರ 
ಹೆಸರು 


3 . 


5 | 6 | 7 || 
ಮಾರೇನಹಳ್ಳಿ ಹರಿಜನ ಬಿ.ಬಿ. ಎಂ. ಪಿ. ಮುನ್ಸಿಪಲ್ 6576 | 20ನೇ | ಖಾಸಗಿ ಗ್ರಾಮದೇ ಖಾಸಗಿ 
ಕಾಲೋನಿ ಕೊಳಚೆ ಪ್ರದೇಶ, 

ಖಾತಾ | ಚದರ ಮುಖ್ಯರಸ್ತೆ ಸ್ವತ್ತು ವತೆ | ಸ್ವತ್ತು 
ಜೆ.ಪಿ.ನಗರ , 2ನೇ ಹಂತ, 

ನಂ .149 | ಅಡಿಗಳು 

ದೇವಸ್ಥಾನ 
ಉತ್ತರಹಳ್ಳಿ ಹೋಬಳಿ, 
ಬೆಂಗಳೂರು 
| ತಾಲ್ಲೂಕು. 

ಎಂ .ಕೆ. ಅಯ್ಯಪ್ಪ 
ಪಿ . ಆರ್ . 337 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ. ಬೆಂಗಳೂರು. 


ದಕ್ಷಿಣ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 

೧೧೧೫ 
ಪುರಸಭಾ ಕಾರ್ಯಾಲಯ - ವಿಜಯಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

“ಸಾರ್ವಜನಿಕ ಪ್ರಕಟಣೆ ” 
ನಂ. ಪುವಿ/ ಆರೋಗ್ಯ/ಟ್ರೇಡ್ ಲೈಸೆನ್ಸ್ / 2010 - 11, ದಿನಾಂಕ:6ನೇ ಆಗಸ್ಟ್ , 2010 
ಈ ಮೂಲಕ ವಿಜಯಪುರ ಪುರಸಭಾ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರಿಗೆ ಮತ್ತು ಸಂಬಂಧಿಸಿದ ಎಲ್ಲಾ ವ್ಯಾಪಾರಿ 
ಮತ್ತು ಉದ್ಯೋಗಗಳಲ್ಲಿ ತೊಡಗಿರುವವರ ಗಮನಕ್ಕೆ ತಿಳಿಯಪಡಿಸುವುದೇನೆಂದರೆ. 

ವಿಜಯಪುರ ಪುರಸಭೆಯ ಸಾಮಾನ್ಯ ಸಭೆ ಠರಾವು ಸಂಖ್ಯೆ . 16 ದಿನಾಂಕ: 04 /02 /2010 ರಲ್ಲಿ ಕರ್ನಾಟಕ 
ಪುರಸಭೆಗಳ ಅಧಿನಿಯಮದ ಅಧ್ಯಾಯ 9 ಪ್ರಕರಣ ( ವಿಧಿ) 256 ಮತ್ತು 257 ರಲ್ಲಿ ಪ್ರಚುರ ಪಡಿಸಿದಂತೆ ಪುರಸಭೆ 
ವ್ಯಾಪ್ತಿಯಲ್ಲಿ ನಡೆಸುವ ಮತ್ತು ನಡೆಸಲಾಗುತ್ತಿರುವ ವ್ಯಾಪಾರಗಳು ಹಾಗೂ ಉದ್ಯೋಗಗಳು ನಿಯಂತ್ರಣ ಮತ್ತು ಕ್ರಮಪಡಿಸುವಲ್ಲಿ 
ಈ ಕೆಳಕಂಡ ಪರಿಶಿಷ್ಟದಲ್ಲಿ ತೋರಿಸಿದ ವ್ಯಾಪಾರ ಹಾಗೂ ಉದ್ಯೋಗಗಳಿಗೆ ಪರವಾನಿಗೆ ನೀಡಲು ಹಾಗೂ ನೀಡುವಲ್ಲಿ 
ಅವುಗಳ ಮುಂದೆ ತೋರಿಸಿದಂತೆ ಶುಲ್ಕ ವಸೂಲಿ ಮಾಡಲು ನಿರ್ಣಯಿಸಿರುತದೆ. 

ಈ ನೂತನ ಪ್ರಕಟಣೆ ಜಾರಿಗೆ ಬಂದ ನಂತರ ಈ ಸಂಬಂಧ ಇದೇ ಕಾಯ್ದೆಯಲ್ಲಿ ಅಥವಾ ಸಂಬಂಧಿಸಿದ ಇನ್ನು 
ಯಾವುದೇ ಕಾಯ್ದೆ ಮೂಲಕ ಪರಸಭೆಗೆ ಈವರೆಗೆ ಅನ್ವಯಿಸಿ ಕೊಂಡಿರುವ ವ್ಯಾಪಾರ ಉದ್ಯೋಗಗಳ ಪರವಾನಿಗೆ ಶುಲ್ಕ 
ವಸೂಲಿ ಮಾಡಲು ಪುರಸಭೆಗೆ ಅಧಿಕಾರ ಇರುತ್ತದೆ ಎಂದು ತಿಳಿಯತಕ್ಕದ್ದು, ವಿವರ ಹಾಗೂ ನಿಯಮಗಳ ವಿವರ ಈ ರೀತಿ 


ಇದೆ. 


1. ಶುಲ್ಕದ ಹೆಸರು 

- ವ್ಯಾಪಾರ ವಹಿವಾಟು (ಟ್ರೇಡ್ ಸಂಬಂಧ) ಪರವಾನಿಗೆ ಶುಲ್ಕ 
2. ಕಾಯ್ದೆ ವಿಧಿ 

- ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 

(ವಿಧಿ) 256 ಮತ್ತು 257 ವಿವರಣೆ ಅನುಸೂಚಿ ಭಾಗ -1 ಮತ್ತು ಭಾಗ -2 
3. ಜಾರಿಗೆ ಬರುವ ದಿನಾಂಕ 

- 2010 - 11ನೇ ಸಾಲಿನಿಂದ 
4 . ಅವಧಿ 

- ಪ್ರತಿ ಆರ್ಥಿಕ ವರ್ಷದ ಪ್ರಾರಂಭ ದಿನ ಪ್ರಾರಂಭವಾಗಿ 

ಅದೇ ಆರ್ಥಿಕ ವರ್ಷದ ಕೊನೆಯ ದಿನಾಂಕದವರೆಗೆ 
ಕಾಲಾವಧಿ ಆರ್ಥಿಕ ವರ್ಷದ ಯಾವುದೇ ದಿನದಲ್ಲಿ 
ಪರವಾನಿಗೆ ಪಡೆದು ಕೊಂಡಲ್ಲಿ ಅದು ಆರ್ಥಿಕ ವರ್ಷದ 

ಅಖೈರು ದಿನದಂದು ಮುಕ್ತಾಯಗೊಳ್ಳುವುದು. 
5. ಪರವಾನಿಗೆ ವ್ಯಾಪ್ತಿ 

- ಸಂಸ್ಥೆ ಅಥವಾ ವ್ಯಕ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ಈ 
ಕೆಳಕಂಡ ತಪಶೀಲಿನಲ್ಲಿನ ವಸ್ತುಗಳ ಯಂತ್ರಗಳ ವಾಹನ ಆಹಾರ ಮತ್ತು 
ಆಹಾರೇತರ ಸಾಮಗ್ರಿ ವಗೈರೆಗಳು ಪ್ರಾಣಿಗಳ ದಾಸ್ತಾನು ವಸ್ತುಗಳ ತಯಾರಿಕೆ , 
ಮಾರಾಟ , ಪ್ಯಾಕ್ ಮಾಡುವುದು ಸಂಸ್ಕರಿಸುವುದು ವಗೈರೆಗಳು 
ಪೂರ್ವ ಅಂದರೆ 30 ದಿನಗಳ ಮೊದಲು ಪುರಸಭೆಗೆ ಸೂಕ್ತ ನಮೂನೆಯಲ್ಲಿ 

ಅರ್ಜಿ ಸಲ್ಲಿಸಿ ಪರವಾನಿಗೆ ಪಡೆಯತಕ್ಕದ್ದು . 
ಪರವಾನಿಗೆ ಕೋರಿಕೆಗಾಗಿ ಸೂಚಿಸಿದ ವ್ಯಾಪಾರ, ಉದ್ಯೋಗ ಸ್ಥಳವು ಸುಪ್ತ ವಾತಾವರಣದಿಂದ ಕೂಡಿದ್ದಾಗಿದ್ದು, 
ಅವಶ್ಯವಾದ ಏರ್ಪಾಡುಗಳನ್ನು ಒಳಗೊಳ್ಳತಕ್ಕದ್ದು. ಆಹಾರ ವಸ್ತುಗಳ ತಯಾರಿಕೆ ಸಂಗ್ರಹ ಹಾಗೂ ಮಾರಾಟಗಳ ಕ್ರಮಗಳು 
ಆರೋಗ್ಯ ನಿಯಮಾವಳಿಗಳ ಷರತ್ತುಗಳೊಳಪಡತಕ್ಕದ್ದು , ಹಾಗೂ ಕಟ್ಟಡ ಅವ್ಯವಸ್ಥೆ , ಅಭದ್ರತೆ, ಅನಾರೋಗ್ಯಕರ ಪರಿಸ್ಥಿತಿ 
ಗಮನಿಸಿ ಪುರಸಭೆ ಅವಶ್ಯವೆನಿಸುವ ಲೈಸೆನ್ಸ್‌ಗಳನ್ನು ಪೂರ್ಣವಾಗಿ ರದ್ದುಪಡಿಸುವ ತಾತ್ಕಲಿಕವಾಗಿ ನಿರ್ಬಂಧಿಸುವ ಅಥವಾ 
ಹೆಚ್ಚಿನ ಷರತ್ತಿಗೆ ಒಳಪಡಿಸುವ ಅಧಿಕಾರ ಹಾಗೂ ಲೈಸೆನ್ಸ್ ಕೋರಿದ ಅರ್ಜಿಗಳನ್ನು ಸಾಕಷ್ಟು ವಿವರ ಪೂರೈಸದ ಸಂದರ್ಭದಲ್ಲಿ 
ಪರವಾನಿಗೆ ಅರ್ಜಿಗಳನ್ನು ತಿರಸ್ಕರಿಸುವ ಸಂಪೂರ್ಣ ಅಧಿಕಾರ ಪುರಸಭೆಗೆ ಇರುತ್ತದೆ. 
ಸಹಿ / ಸಹಿ / 

ಸಹಿ / 
ಶ್ರೀಮತಿ ಎಂ . ಮಂಜುಳ ಶ್ರೀ ಎಂ .ಎಲ್. ಕೃಷ್ಣಪ್ಪಗೌಡ 

ಶ್ರೀ ಎಂ . ಆರ್. ಮಂಜುನಾಥ್ 
- ಅಧ್ಯಕ್ಷರು, ಉಪಾಧ್ಯಕ್ಷರು 

ಮುಖ್ಯಾಧಿಕಾರಿ , 
ಪುರಸಭೆ , ವಿಜಯಪುರ. ಪುರಸಭೆ, ವಿಜಯಪುರ. 

ಪುರಸಭೆ, ವಿಜಯಪುರ . 


೧೧೧೬ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 

ಉದ್ದಿಮೆ ಶುಲ್ಕ 
ಉದ್ದಿಮೆ / ವೃತ್ತಿಗಳ ವಿವರ 

ಪರಿಷ್ಕತ ವಾರ್ಷಿಕ 
ದರ | ಶುಲ್ಕ 


20 % 


ಕ್ರಮ 
ಸಂಖ್ಯೆ 


ಕಡಿತಗೊಳಿಸಿದ 

ಶುಲ್ಕ 


ಹೋಟೆಲ್‌ಗಳು 


1 ನೇ ವರ್ಗ 


200 - 00 


500 - 00 


400 = 00 


2 ನೇ ವರ್ಗ 


300 - 00 


240 = 00 


100 - 00 


200 - 00 


160 = 00 


1000 - 00 


2000 - 00 


1600 = 00 


3 ನೇ ವರ್ಗ 
ಬಾರ್ ಅಂಡ್ ರೆಸ್ಟೋರೆಂಟ್ 
ವೈನ್ ಶಾಪ್ 
ಬೇಕರಿ/ಸ್ವೀಟ್ ಸ್ಟಾಲ್ 
1 ನೇ ವರ್ಗ 


500 - 00 


1000 - 00 


800 = 00 


600 - 00 


480 = 00 


2 ನೇ ವರ್ಗ 


400 - 00 


360 = 00 


1500 - 00 


1200 = 00 


1000 - 00 


800 = 00 


6 


. 


200 - 00 


400 - 00 


360 = 00 


7 


200 - 00 


160 = 00 


2000 - 00 


1600 = 00 


5 ವಸತಿ ಗೃಹಗಳು 

ಡಿಲಕ್ಸ್ 
ಸಾಮಾನ್ಯ 
ಪ್ರಿಂಟಿಂಗ್ ಪ್ರೆಸ್ 
ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು 
ತಯಾರಿಕೆ ( ಅಕ್ಕಸಾಲಿಗರು) 
| ಮಾರಾಟ 
8 | ಪೋಟೋ ಸ್ಟುಡಿಯೋ 
| ಟಿ .ವಿ ./ರೇಡಿಯೊ ರಿಪೇರಿ 
ವಿದ್ಯುತ್ ಸಲಕರಣೆಗಳ ದಾಸ್ತಾನು ಮತ್ತು 
ಮಾರಾಟ 
ಟಿ.ವಿ., ರೇಡಿಯೊ ಇತರೆ ಎಲೆಕ್ಟ್ರಾನಿಕ್ಸ್ 
ವಸ್ತುಗಳ ಮಾರಾಟ (ಷೋರೂಮ್) 
1 ನೇ ವರ್ಗ 


100 - 00 


500 - 00 | 


400 = 00 


50 - 00 


250 - 00 


200 = 00 


10 | 


1000 - 00 


800 = 00 


800 - 00 


640 = 00 


2 ನೇ ವರ್ಗ 


500 - 00 


400 = 00 


12 


ದಿನಸಿ ಅಂಗಡಿ 


ಹೋಲ್ಸೇಲ್ 


200 - 00 


500 - 00 


400 = 00 


ರೀಟೇಲ್ 


100 - 00 


250 - 00 


120 = 00 


100. 00 


80 = 00 


13 ಹಾಲಿನ ಮಾರಾಟ ಕೇಂದ್ರ 
14 ಬೀಡಾ ಅಂಗಡಿ 


100 - 00 


80 = 00 


ಭಾಗ - ೬ 


೧೧೧೭ 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಉದ್ದಿಮೆ / ವೃತ್ತಿಗಳ ವಿವರ 

ಪ್ರಸಕ್ತ ಪರಿಷ್ಕೃತ ವಾರ್ಷಿಕ | 
ದರ 

ಶುಲ್ಕ 


20 % 
ಕಡಿತಗೊಳಿಸಿದ 


ಸಂಖ್ಯೆ 


ಶುಲ್ಕ 


250 - 00 


200 = 00 


500 - 00 


2000 - 00 


1600 = 00 


200 - 00 


500 - 00 


400 = 00 


50 - 00 


300 - 00 


240 = 00 


500 - 00 


1000 - 00 


800 = 00 


500 - 00 


1000 - 00 


800 = 00 


250 - 00 


200 = 000 


100 - 00 


80 = 00 


1000 - 00 


800 = 00 


1000 - 00 


800 = 00 


1000 - 00 


800 = 00 


50 - 00 


200 - 00 


160 = 00 


15 |ಸ್ವೀಲ್ ಪಾತ್ರೆ, ಹಿತ್ತಾಳೆ, ತಾಮ್ರದ ಪಾತ್ರೆ 

ತಯಾರಿಕೆ ಮತ್ತು ಮಾರಾಟ 
16 ಸಾಮಿಲ್ 
17 ವುಡ್ ಫೈನಿಂಗ್ 
18 | ವೆಲ್ಡಿಂಗ್ ( ವಿದ್ಯುತ್ ಅಥವಾ ಗ್ಯಾಸ್ 

| ಮೂಲಕ ) 
19 | ಇಟ್ಟಿಗೆ ಕಾರ್ಖಾನೆ 
20 | ಗ್ಯಾಸ್ ಸಿಲಿಂಡರ್ ವಿತರಣೆ 
21 | ಸೈಕಲ್ ಮಾರಾಟ (ಷೋರೂಮ್) 
22 ಸೈಕಲ್ ದುರಸ್ಥಿ 
23 | ಹಾಲೋ ಬ್ರಿಕ್ಸ್ ತಯಾರಿಕೆ / ಮಾರಾಟ 
24 | ಮೊಸಾಯಿಕ್ ಟೈಲ್ಸ್ ತಯಾರಿಕೆ / ಮಾರಾಟ 
25 ಗ್ರಾನೈಟ್ & ಮಾರ್ಬಲ್ ದಾಸ್ತಾನು 

ಮತ್ತು ಮಾರಾಟ 
26 ಸಿಮೆಂಟ್ ಕಾಂಕ್ರೀಟ್ ಡಿಸೈನರ್ ಕಂಬ 

ಇತರೆಗಳ ತಯಾರಿಕೆ 
27 ಎಲ್ಲಾ ಬಗೆಯ ಗೃಹ ಕೈಗಾರಿಕೆಗಳು (ಬೀಡಿ 

ಕಟ್ಟುವುದು ಇತರೆ) 
28 ಫ್ಯಾನ್ಸಿ ಸ್ಟೋರ್,ಬ್ಯೂಟಿ ಪಾರ್ಲರ್ 
29 ( ಪಟಾಕಿ ಅಂಗಡಿಗಳು 
30 | ಕಂಪ್ಯೂಟರ್ ಸೆಂಟರ್ 
31 ರೆಡಿಮೇಡ್ ಬಟ್ಟೆ ಅಂಗಡಿಗಳು 

1 ನೇ ವರ್ಗ 

2 ನೇ ವರ್ಗ 
32 | ಮೆಡಿಕಲ್ ಸ್ಟೋರ್ 
33 ಕ್ಲಿನಿಕ್‌ಗಳು 
34 ನರ್ಸಿಂಗ್ ಹೋಂ 
35 | ಟೈಲರಿಂಗ್ 
36 ಫೈವುಡ್ & ಗ್ಲಾಸ್ ಅಂಗಡಿ 
37 ಕೀಟನಾಶಕ ಹಾಗೂ ಗೊಬ್ಬರದ 

ಅಂಗಡಿಗಳು | 


500 - 00 


550 - 00 


440 = 00 


100 - 00 


300 - 00 


240 = 00 


100 - 00 


250 - 00 


200 = 00 


500 - 00 


400 = 00 


500 - 00 


1000 = 00 


800 = 00 


600 - 00 


480 = 00 


300 - 00 


240 = 00 


500 - 00 


400 = 00 


200 - 00 
250 - 00 


500 - 00 


400 = 00 


500 - 00 


1000 - 00 


800 = 00 


- 


200 - 00 


160 = 00 


200 - 00 


500 - 00 


400 = 00 


250 - 00 


500 - 00 


400 = 00 


೧೧೧೮ 


ಭಾಗ - ೬ 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಉದ್ದಿಮೆ / ವೃತ್ತಿಗಳ ವಿವರ 

ಪರಿಷ್ಕೃತ ವಾರ್ಷಿಕ | 
ದರ 

ಶುಲ್ಕ 


ಪ್ರಸಕ್ತ 


20 % 


ಸಂಖ್ಯೆ 


ಕಡಿತಗೊಳಿಸಿದ 


ಶುಲ್ಕ 


38 


20 - 00 


200 - 00 | 


160 = 00 


ಹಾಸಿಗೆ ದಿಂಬುಗಳ ತಯಾರಿಕೆ ಮತ್ತು 

ಮಾರಾಟ 
39 . ವಿದ್ಯುತ್ ಉಪಯೋಗಿಸಿಕೊಂಡು ನಡೆಸುವ 

| ಉದ್ದಿಮೆಗಳಿಗೆ ಪ್ರತಿ ಅಶ್ವಶಕ್ತಿಗೆ 
40 | | ಸ್ಟೋರ್ ಮಿಲ್ 


25 - 00 


50 - 00 


50 = 00 


100 - 00 


200 - 00 


160 = 00 


41. 


50 - 00 


200 - 00 


160 = 00 


ಬಿದಿರಿನ ಸಾಮಾನುಗಳ ತಯಾರಿಕೆ ಮತ್ತು 
ಮಾರಾಟ 


42 


100 


500 - 00 


400 = 00 


100 


750 - 00 


600 = 00 


300 - 00 


240 = 00 


250 - 00 


500 - 00 


400 = 00 


150 - 00 


1000 - 00 


800 = 00 


250 - 00 


500 - 00 


400 = 00 


1000 - 00 


2000 - 00 


1600 = 00 


500 - 00 


1000 - 00 


800 = 00 


1000 - 00 


2000 - 00 


1600 = 00 


1000 - 00 


2000 - 00 


1600 = 00 


ಮಾಂಸ ಮಾರಾಟ 
ಕೋಳಿ ಮತ್ತು ಕೋಳಿ ಮಾಂಸ 
ಆಡು ಮತ್ತು ಕುರಿ ಮಾಂಸ 

ಮೀನು ಮತ್ತು ಹಂದಿ ಮಾಂಸ 
43 | ಹಾರ್ಡ್‌ವೇರ್ 
44 

ಪ್ಲಂಬರ್‌ ಲೈಸನ್ಸ್ 
45 ಆಟೋ ಮೊಬೈಲ್ ಬಿಡಿ ಭಾಗಗಳ 

ಮಾರಾಟ 
46 ಚಿತ್ರ ಮಂದಿರ 
47 | ಕೇಬಲ್ ಟಿ. ವಿ 
48 ಕಲ್ಯಾಣ ಮಂಟಪ 
49 ಪೆಟ್ರೋಲ್ ಬಂಕ್ 
50 ಮನೆಗಳಿಗೆ ವಿದ್ಯುತ್ ಎನ್. ಒ. ಸಿ. 
51 ಪ. ಜಾತಿ ಮತ್ತು ಪ. ಪಂಗಡದ NOC 

| ( ವಿದ್ಯುತ್) 
52 | ಫೈನಾನ್ಸ್ ಕಾರ್ಪೋರೇಷನ್ 
53 . | ದ್ವಿಚಕ್ರ ವಾಹನ ಮಾರಾಟ (ಷೋರೂಮ್) 
54 | ಟೈರ್ ಟ್ಯೂಬ್‌ಗಳ ಮಾರಾಟ 
55 ಪಂಕ್ಚರ್ ಅಂಗಡಿ 
56 ಸ್ಟೇಷನರಿ ಅಂಗಡಿ 
57 ಎಸ್. ಟಿ. ಡಿ & ಐ.ಎಸ್. ಡಿ ಮತ್ತು ಜೆರಾಕ್ಸ್ 
58 | ಆಟೋ ಗ್ಯಾರೇಜ್ ದ್ವಿಚಕ್ರ ಹಾಗೂ ತ್ರಿಚಕ್ರ 

ವಾಹನ 
59 | ಆಟೋಗ್ಯಾರೇಜ್ ನಾಲ್ಕು ಚಕ್ರ ವಾಹನ 


100 - 00 


250 - 00 


200 = 00 


50 - 00 


150 - 00 


120 = 00 


500 - 00 


1000 - 00 


800 = 00 


1000 - 00 


800 = 00 


300 - 00 


240 = 00 | 


150 - 00 


120 = 00 


250 - 00 


200 = 00 


200 - 00 


160 = 00 


300 - 00 


240 = 00 


500 - 00 


400 = 00 


ಕ್ರಮ 


ಪ್ರಸಕ್ತ 


ಸಂಖ್ಯೆ 


70 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 

೧೧೧೯ 
ಉದ್ದಿಮೆ / ವೃತ್ತಿಗಳ ವಿವರ 

ಪರಿಷ್ಕೃತ ವಾರ್ಷಿಕ 20 % 
ದರ ಶುಲ್ಕ ಕಡಿತಗೊಳಿಸಿದ 

ಶುಲ್ಕ 
60 ಮರದ ಸಾಮಾಗ್ರಿಗಳು , ಪಿಠೋಪಕರಣಗಳ 

500 - 00 | 

400 = 00 
ತಯಾರಿಕೆ ಮತ್ತು ಮಾರಾಟ 
61 ಸ್ಯಾನಿಟರಿ, ಪ್ಲಂಬಿಂಗ್ ಸಾಮಾಗ್ರಿಗಳು , 

ದಾಸ್ತಾನು ಮತ್ತು ಮಾರಾಟ 
1 ನೇ ವರ್ಗ 

750 - 00 

600 = 00 
2 ನೇ ವರ್ಗ 

500 - 00 

400 = 00 
ಚಪ್ಪಲಿ, ಹೂ , ಇತರೆ ಸಾಮಾನುಗಳ 

500 - 00 

400 = 00 
ಮಾರಾಟ 
( 63 | ಹೇರ್ ಡ್ರೆಸಿಂಗ್ ಸೆಲೂನ್ 

250 - 00 

200 = 00 
| ರೇಷ್ಮೆ ಗೂಡಿನಿಂದ ನೂಲು ತೆಗೆಯುವುದು 

250 - 00 

200 = 00 
ಕಬ್ಬಿಣದ ವಸ್ತುಗಳ ತಯಾರಿಕೆ ಮತ್ತು 

300 - 00 

240 = 00 
ಮಾರಾಟ 
ಹಣ್ಣು ಮತ್ತು ತರಕಾರಿಗಳ ಮಾರಾಟ 

200 - 00 

160 = 00 
67 [ ಇತರೆ ಜನರಲ್ ಲೈಸೆನ್ಸ್ 

300 - 00 

240 = 00 
68 ಕೋಳಿ ಸಾಕಾಣಿಕೆ 100 ರಿಂದ 500 

1000. 00 

800 .00 
69 | ಕೋಳಿ ಸಾಕಾಣಿಕೆ 500 ರ ಮೇಲಟು 

2000 . 00 

1600.00 | 
ಛಾಯ ಚಿತ್ರ ತಯಾರಿಸುವವರು ಛಾಯ 

500 . 00 

400 . 00 
ಗ್ರಹಣ ವಸ್ತುಗಳ ಸಂಗ್ರಹ ಮತ್ತು ಮಾರಾಟ 
ಕೃತಕ ಗೊಬ್ಬರಗಳು , ಕ್ರಿಮಿನಾಶಕಗಳು , 

500. 00 

400. 00 
ರಾಸಾಯನಿಕ ಸಂಗ್ರಹ ಮತ್ತು ಮಾರಾಟ 
ಕೈಗಾರಿಕೆಗಳಿಗೆ ಹೆಚ್ ಪಿ ಪವರ್ 

1000. 00 

800 .00 
ಪರವಾನಿಗಿ 
ಸಹಿ / ಸಹಿ / 

ಸಹಿ / 
ಶ್ರೀಮತಿ ಎಂ . ಮಂಜುಳ ಶ್ರೀ ಎಂ .ಎಲ್. ಕೃಷ್ಣಪ್ಪಗೌಡ 

ಶ್ರೀ ಎಂ . ಆರ್. ಮಂಜುನಾಥ್ 
ಅಧ್ಯಕ್ಷರು, ಉಪಾಧ್ಯಕ್ಷರು 

ಮುಖ್ಯಾಧಿಕಾರಿ , 
ಪುರಸಭೆ, ವಿಜಯಪುರ . ಪುರಸಭೆ, ವಿಜಯಪುರ. 

ಪುರಸಭೆ, ವಿಜಯಪುರ. 

ಪುರಸಭಾ ಕಾರ್ಯಾಲಯ - ವಿಜಯಪುರ, 
ಪಿಡಿ - 17 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ :ಆರ್‌ಡಿ 700 ಎಲ್‌ಜಿಬಿ 2010 , ಬೆಂಗಳೂರು, ದಿನಾಂಕ:20ನೇ ಸೆಪ್ಟೆಂಬರ್ , 2010 

ನಮೂನೆ- 29 
68ನೇ ಪ್ರಕರಣದ ( 5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ -ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 15 .10 .2009ರ ದಿನಾಂಕದ ಎಲ್ ಎನ್‌ಡಿ/ ಸಿಆರ್ /231/08 
09ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ 
ಕಾಲುದಾರಿ ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಹಾಗೂ ವಿಶೇಷ 
ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ , ಪರ್ಯಾಯ ಕಾಲುವೆ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ 
ಷರತ್ತು ವಿಧಿಸಿ ಬಿ ಖರಾಬು ಕಾಲುವೆ ಮತ್ತು ಹಳ್ಳ ಜಮೀನನ್ನು ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು 
ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ ಮುನ್ನೇಕೊಳಲು 
ತಾಲೂಕು 

ಬೆಂಗಳೂರು ಪೂರ್ವ 

ಬೆಂಗಳೂರು ನಗರ 
ಸದರಿ ಭಾಗದ ವರ್ಣನೆ ಬಿ ಖರಾಬು ಕಾಲುವೆ ಮತ್ತು ಹಳ್ಳ 
ಸರಿ ಸುಮಾರು ವಿಸ್ತೀರ್ಣ 0.10 ಗುಂಟೆ ( ಸ. ನಂ . 23ರಲ್ಲಿ 0.02 ಗುಂಟೆ ಮತ್ತು 

ಸ. ನಂ . 28ರಲ್ಲಿ 0 .08 ಗುಂಟೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಇ, ಈಶ್ವರ ನಾಯಕ್ 
ಪಿ . ಆರ್ . 344 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ . ಮಂ ). 


೧೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 48(1) ರ ರೀತ್ಯಾ ಘೋಷಣೆ 

ಕ್ರಮಾಂಕ: ಕಂಇ:36: ಭೂಸ್ವಾಣಿ:2004 , ದಿನಾಂಕ:14ನೇ ಜೂನ್, 2010 
ಕರ್ನಾಟಕ ಗೃಹ ಮಂಡಳಿಯ ವಸತಿ ಯೋಜನೆಗಾಗಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕು ಯಲಹಂಕ ಹೋಬಳಿ, ಅಳ್ಳಾಳಸಂದ್ರ ಗ್ರಾಮದ ವಿವಿಧ ಸರ್ವೆ 
ನಂಬರ್‌ಗಳಲ್ಲಿ ಒಟ್ಟು 106. 01 ಎಕರೆ ಜಮೀನನ್ನು ಸ್ವಾಧೀನಪಡಿಸಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಕಂಇ310 ಭೂಸ್ವಾಲೆ 90 ದಿನಾಂಕ:25.03.1991 ರಲ್ಲಿ 1961ನೇ ಸಾಲಿನ ಕರ್ನಾಟಕ 
ಅಧಿನಿಯಮ ( 1961ರ ಸಂಖ್ಯೆ 17) ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 ( ಕೇಂದ್ರ ಅಧಿನಿಯಮ 1894ರ (1 } ರ ಕಲಂ 6(1) ರನ್ವಯ ಅಂತಿಮ ಘೋಷಣೆಯನ್ನು 
ಹೊರಡಿಸಲಾಗಿರುತ್ತದೆ. 

ವಸತಿ ಇಲಾಖೆಯು ತೀರ್ಮಾನ ಕೈಗೊಂಡು ನೀಡಿದ ನಿರ್ದೇಶನದ ಮೇರೆಗೆ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರು ಅಳ್ಳಾಳಸಂದ್ರ ಗ್ರಾಮದಲ್ಲಿ ಮಂಡಳಿಯ 
ಪರವಾಗಿ ಸ್ವಾಧೀನಗೊಂಡಿರುವ ಜಮೀನುಗಳ ಪೈಕಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ( ರಿ), ಉಜಿರೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಖರೀದಿಸಿರುವ 36.10 ಎಕರೆ 
ಜಮೀನುಗಳನ್ನು ಭೂಸ್ವಾಧೀನದಿಂದ ಕೈಬಿಡಲು ಕಲಂ 48(1) ರ ಅನ್ವಯ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. ಅದರಂತೆ ಅಧಿಸೂಚನೆ ಸಂಖ್ಯೆ:ಕಂಇ 310 ಭೂಸ್ವಾಭೆ 90 ದಿನಾಂಕ: 25.03.1991ರಲ್ಲಿ 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 6 (i) ರನ್ವಯ ಹೊರಡಿಸಿರುವ ಹಾಗೂ ದಿನಾಂಕ:11 .04 .1991ರ ಕರ್ನಾಟಕ ರಾಜ್ಯ ಪತ್ರಿಕೆಯ ಭಾಗ - 9ರ ಪುಟ - 266 ರಲ್ಲಿ ಪ್ರಕಟಗೊಂಡಿರುವ 
ಅಧಿಸೂಚನೆಯಲ್ಲಿ ಒಳಗೊಂಡಿರುವ ಜಮೀನುಗಳ ಪೈಕಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಜಮೀನುಗಳನ್ನು ಸದರಿ ಕಾಯ್ದೆಯ ಕಲಂ 48(1) ರನ್ವಯ 
ಭೂಸ್ವಾಧೀನ ಕ್ರಮದಿಂದ ಕೈಬಿಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಬೆಂಗಳೂರು ನಗರ 

ತಾಲ್ಲೂಕುಬೆಂಗಳೂರು ಉತ್ತರ ಹೋಬಳಿ : ಯಲಹಂಕ 

ಗಾಮ : ಅಳ್ಳಾಳಸಂದ್ರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ . 

ತರಹ ಚಕ್ಕುಬಂದಿ 

ವಿಸ್ತೀರ್ಣ 

ಆಕಾರ 
ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ಎ . ಗುಂ . ರೂ . ವೈ . 
5 . | 7 | 8 

| 11 
1. ಅಕ್ಕಣ್ಣಮ್ಮ ಕೋಂ ದೊಡ್ಡರಾಮಯ್ಯ , ಅಕ್ಕಣಮ್ಮ 

16 ತರಿ 1674 

16 /2ಸಿ 16 / 3 | 0 - 19 

0 - 86 
ರತ್ನಮ್ಮ, ನಾಗಮ್ಮ , ಜಯಮ್ಮ, 

0 - 01 ಎ 
ಭಾಗ್ಯಮ್ಮ 
2. ಮುನಿಸ್ವಾಮಪ್ಪ ಬಿನ್ ದೊಡ್ಡಯ್ಯ ಸುಬ್ಬಯ್ಯ 16 / 2ಎ ತರಿ 31 | ಕೆರೆ ಕೆರೆ 16 /2ಬಿ 0 - 01 

0 - 05 
ಚಿಕ್ಕದೊಡ್ಡಯ್ಯ ಖುಷಿ 

0 - 17 

0 - 46 
ನಾರಾಯಣಪ್ಪ 

0 - 01 ಖ 
ಮುನಿಯಪ್ಪ 


(H 


6 . 


10 


:| 


ಭಾಗ - ೬ 


೧೧೨೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು ಸ. ನಂ . 


ತರಹ 


ಆಕಾರ 


ಸ)| 


ವಿಸ್ತೀರ್ಣ 
ಎ . ಗುಂ . 


ರೂ . . 


ಚಕ್ಕುಬಂದಿ 
ಪೂರ್ವ | ಪಶ್ಚಿಮ | ಉತ್ತರ 

6 | 7 | 8 
31 ಕೆರೆ | 16 /2ಎ 


ದಕ್ಷಿಣ 

9 . 
_ 16/2ಸಿ 


10 


11 


3. ರಾಮಚಂದ್ರ ಬಿನ್ ಕೆಂಪಣ್ಣ 


16 /2ಬಿ 


ತರಿ 


0 - 99 


ರಾಮಚಂದ್ರಯ್ಯ 
ಸೀನಪ್ಪ 


0 - 22 
0 - 06 


0 - 16 


| ಮುನಿಯಪ್ಪ ಬಿನ್ ದೊಡ್ಡಯ್ಯ 


ಲಕ್ಷ್ಮಣರಾವ್ 


16 /2ಸಿ | 


ಖುಷ್ಠಿ 


31 


ಕೆರೆ 


| 16 /2ಬಿ 


16 /2ಬಿ 


0 -54 


0 - 02 ಖ 
0 - 12 

0 - 02 ಖ 
[ 0 - 38 


16 /3 


| 


ಖುಷ್ಟಿ 


17 


| 


ಕೆರೆ 


| 


16 / 


16 /5 


1 - 71 


5. ದೊಡ್ಡಯ್ಯ ಬಿನ್ ಹೊಸಮನೆ ಪಿಳ್ಳಪ್ಪ ಚಿಕ್ಕದೊಡ್ಡಯ್ಯ 

ಚಿಕ್ಕದೊಡ್ಡಯ್ಯ ಬಿನ್ ಪಿಳ್ಳಪ್ಪ ಸುಬ್ಬಯ್ಯ 
1) ಎ.ಎನ್. ಗೋಪಿ 

ನಾರಾಯಣಪ್ಪ 
2) ಎ.ಎನ್. ರಾಜಣ್ಣ 

ಮುನಿಯಪ್ಪ 
3) ಎ .ಎನ್. ಸುರೇಶ್ 
4) ಎ .ಎನ್. ಶಿವಶಂಕರ್ 
ಮುನಿಯಪ್ಪ, ಮಂಜುನಾಥ, 
ಚಂದ್ರೇಗೌಡ, ಕೃಷ್ಣಮೂರ್ತಿ ಜಂಟಿ 
ಪುಟ್ಟ ಬಿನ್ ಚಿಕ್ಕಮುನಿಸ್ವಾಮಿ 
ಚಿನ್ನಸ್ವಾಮಿರೆಡ್ಡಿ ಬಿನ್ ಚೆನ್ನರಾಯಪ್ಪ | ಚಿನ್ನಸ್ವಾಮಿರೆಡ್ಡಿ 
ಉ :ಅಪ್ಪಯಣ್ಣ 
| ಚಿನ್ನಸ್ವಾಮಿರೆಡ್ಡಿ ಬಿನ್ ಚೆನ್ನರಾಯಪ್ಪ | ಚಿನ್ನಸ್ವಾಮಿರೆಡ್ಡಿ 
ಉ : ಅಪ್ಪಯ್ಯ 


6 , 


1674 


ಖುಷಿ 


| 


- 


31 


| 


17 


| 0 - 11 


0 - 50 


18 
- 17 


| 16 / 
| ಕೆರೆ 


7 . | 


16 /5ಎ 


ತರಿ 


16 / 3 


16 /5ಬಿ | 0 - 10 


0 - 45 


16 /5ಬಿ 


ತರಿ 


- 


17 


| 


ಕೆರೆ 


16/5ಎ 


16 / 6 


| 0 - 09 


0 - 41 


ಭಾಗ - ೬ 


m) 


ಆಕಾರ 


ವಿಸ್ತೀರ್ಣ 
ಎ . ಗುಂ . 


ದಕ್ಷಿಣ 


ರೂ . . 


10 


11 


| 


20 


0 - 30 


1 - 42 


0 - 01 ಖ 


20 


| 0 - 33 


1 - 57 


[ 0 - 04 ಖ 


೧೧೨೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ . ತರಹ 

ಚಕ್ಕುಬಂದಿ 

ಪೂರ್ವ | ಪಶ್ಚಿಮ | ಉತ್ತರ 
1 

3 | 4 | 5 | 6 | 7 
9. | ಪುಟ್ಟಯ್ಯ ಬಿನ್ ಮುನಿಸ್ವಾಮಪ್ಪ ಪಾಪಯ್ಯ 

17 | ತರಿ | 18 | 17 /2 | 16 
ಇತರ ಹಕ್ಕುಗಳು 

ಚಿಕ್ಕಪ್ಪಯ್ಯ 
ಬಿ.ಎನ್. ಗುಡಿಯಪ್ಪ ಬಿನ್ 
ನಂಜುಂಡಪ್ಪ 
ಮಟ್ಟಯ್ಯ ಬಿನ್ ಮುನಿಸ್ವಾಮಪ್ಪ ] ಪಾಪಯ್ಯ 

17 /2 | ತರಿ 17 | 16 | 16 
ಇತರ ಹಕ್ಕುಗಳು 

ಚಿಕ್ಕಪ್ಪಯ್ಯ 
ಬಿ.ಎನ್. ಗುಡಿಯಪ್ಪ ಬಿನ್ 
ನಂಜುಂಡಪ್ಪ 
ಹನುಮಂತದೇವರು ಅಕ್ಕಯ್ಯಮ್ಮ 

| ತರಿ 19 | 16 31 
ಇತರ ಹಕ್ಕುಗಳು 

ರಾಮಕೃಷ್ಣಯ್ಯ 
ಅರ್ಚಕ ಅನಂತಪ್ಪ ಬಿನ್ ರಂಗಪ್ಪ 
ಚಿಕ್ಕಮರಡಪ್ಪ , ಜಟ್ಟಪ್ಪ , ರಾಮಯ್ಯ ರಾಮಯ್ಯ 

19 / | ತರಿ 20 1 8 
ಬಿನ್ ಮುದ್ದರಂಗಪ್ಪ ಇತರ ಚಿಕ್ಕಮರಡಪ್ಪ 
ಹಕ್ಕುಗಳು ರಂಗಪ್ಪ ಬಿನ್ ಅಜ್ಜಪ್ಪ 

ಜಟ್ಟಪ್ಪ 
13. | 1ನೇ ಮುನಿಸ್ವಾಮಪ್ಪ 

19 / 2 | ತರಿ 19 / 3 | 17 | 
ಉ : ಅಪ್ಪಣ್ಣ ಬಿನ್ ಭೈರಪ್ಪ 
2) ಈತನ 3ನೇ ಮಗ ಭೈರಪ್ಪ 
ಜಂಟಿ 


190 


- 36 


[ 1 - 71 


0 - 01 ಖ 


1973 


| 2 - 05 


4 - 03 


0 - 02 ಖ 


ಅಪ್ಪಣ್ಣ 


30 


| 


0 - 04 


1 - 19 


ಭಾಗ - ೬ 


೧೧೨೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು ಸ. ನಂ . 


ತರಹ 


ಆಕಾರ 


). 


ವಿಸ್ತೀರ್ಣ 
ಎ. ಗುಂ . 


ರೂ . ಪೈ . 


ಚಕ್ಕುಬಂದಿ 
ಪೂರ್ವ | ಪಶ್ಚಿಮ | ಉತ್ತರ 

6 | 7 | 8 
19/4 | 19 /2 | 19 / 


| 


5 


| 


| 


| 


| 


10 


4 
19 /3 


11 


ದಕ್ಷಿಣ | 
9 
21 


| 
| 


5 
ತರಿ 


0 - 12 


0 - 57 


19 /4 


| 


ತರಿ 


| 


22 


| 


19/ 3 | 


30 


21 


| 0 -12 


0 - 57 


21 / 


| 


ತರಿ 


19 


0 - 57 


22 
211,5 


| 22 /2 | 

21 /3 


21 / 2 


ತರಿ 


19 


| 21 / 

5 10- 12 
- 600 - 26 

60 | 0 - 24 


1 - 23 


21 / 3 


ತರಿ 


| 


21 / 2 


21 / 4 


- 19 | 


1 -14 


| 3 
14. ಅಪ್ಪಣ್ಣನ ಮಗ ಸುಬ್ಬಯ್ಯ ಈತನ ಸುಬ್ಬಯ್ಯ 

ಮಕ್ಕಳು ಮುನಿಯಪ್ಪ, 

ಮುನಿಹನುಮಪ್ಪ 
15 . ಮುನಿಶಾಮಪ್ಪ ಉ :ಅಪ್ಪಣ್ಣ ಬಿನ್ | ಭೈರಪ್ಪ 

ಭೈರಪ್ಪ 
2) ಈತನ 3ನೇ ಮಗ ಭೈರಪ್ಪ 

ಜಂಟಿ 
16 , ಈರಮ್ಮ ಕೋಂ ವೆಂಕಟರಮಣಪ್ಪ | ಈರಮ್ಮ 
17. ಟಿ. ನಾರಾಯಣರೆಡ್ಡಿ ಬಿನ್ ತಿಮ್ಮಯ್ಯ ನಾರಾಯಣರೆಡ್ಡಿ 
18. ಎಸ್ . ಚೆನ್ನರಾಯರೆಡ್ಡಿ ಎಸ್. ಚೆನ್ನರಾಯರೆಡ್ಡಿ, 

ಎಸ್. ಮುನಿರೆಡ್ಡಿ, ಎಸ್.ರಾಮರೆಡ್ಡಿ, | ಎಸ್. ಮುನಿರೆಡ್ಡಿ, 
ಬಿನ್ ಲೇಟ್ ಸುಬ್ಬರಾಯರೆಡ್ಡಿ ಎಸ್ .ರಾಮರೆಡ್ಡಿ 
ಪಿಳ್ಳಪ್ಪ ಬಿನ್ ದೊಡ್ಡಯ್ಯ ದೊಡ್ಡಯ್ಯ 
ದೊಡ್ಡಯ್ಯ ಬಿನ್ ಹೊಸಮನೆ ಚಿಕ್ಕದೊಡ್ಡಯ್ಯ 
ಪಿಳ್ಳಪ್ಪ, 
ಎ .ಎನ್.ಗೋಪಿ, 
ಎ .ಎನ್. ರಾಜಣ್ಣ 
ಎ . ಎನ್. ಸುರೇಶ್ 
ಎ .ಎನ್. ಶಿವಶಂಕರ್ 
ಮುನಿಯಪ್ಪ, ಚಂದ್ರೇಗೌಡ, 
ಮಂಜುನಾಥ, ಕೃಷ್ಣಮೂರ್ತಿ 


22 / 


| 


ತರಿ 


23 


21/2 ,3 | 


27 


| 


60 


| 0 - 33 


1 -56 


ಸುಬ್ಬಯ್ಯ 


ಭಾಗ - ೬ 


ಆಕಾರ 


*)3 


ವಿಸ್ತೀರ್ಣ 
ಎ. ಗುಂ . 


ದಕ್ಷಿಣ 


೧೧೨೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . ತರಹ 

ಚಕ್ಕುಬಂದಿ 

ಪೂರ್ವ | ಪಶ್ಚಿಮ | ಉತ್ತರ 
2 

3 | 4 | 5 | 6 | 7 | 8 . 
20. ಚಿಕ್ಕರಾಮಯ್ಯ ಬಿನ್ ದೊಡ್ಡಯ್ಯ ಚಿಕ್ಕರಾಮಯ್ಯ 

| 22 /3 | ತರಿ 221 | 21 | 22/2 
21. ಹನುಮಂತಪ್ಪ ಬಿನ್ ಲೇಟ್ ಚಿಕ್ಕಣ್ಣ ಹನುಮಂತಪ್ಪ 

24 24 / 2 

25 


ರೂ . . 
- 11 


10 


[ 0 - 18 


0 - 86 


1 - 06 


2 - 18 


0 - 01 ಖ 


24/2 | 


ತರಿ 


| ಹಳ್ಳ | 24/ 


25 


3 


| 


2 -12 


4 - 35 


0 - 01 ಖ 


26 


| 


ತರಿ 


34, 35 | 


27 


| 


25 


1 - 06 


2 - 30 


0 - 02 


ಖ 


24 . | 


274 


| 


ತರಿ 


26 


| 


28 


27 / 2 


| 0 - 16 


0 - 76 


22. ಜಟ್ಟಪ್ಪ , ರಾಮಯ್ಯ , ಚಿಕ್ಕಮರಡಪ್ಪ ಜಟ್ಟಪ್ಪ, ರಾಮಯ್ಯ , 

ಚಿಕ್ಕಮರಡಪ್ಪ 
ರಂಗಪ್ಪ ಬಿನ್ ದೊಡ್ಡರಂಗಪ್ಪ ರಂಗಪ್ಪ 
ಉ :ಬಡರಂಗಪ್ಪ 

ಆರ್‌.ರಂಗಸ್ವಾಮಪ್ಪ 

ಉ :ಅಪ್ಪಯ್ಯ 
ಪಿಳ್ಳಮ್ಮ ಕೋಂ ತಿಮ್ಮಯ್ಯ , 
ದೊಡ್ಡಹನುಮ ಬಿನ್ ಗುಂಡ, 
ಚಿಕ್ಕಹನುಮ ಬಿನ್ ಗುಂಡ ಇತರ 
ಹಕ್ಕುಗಳು, ಶ್ರೀ ಅಗರದ ಮುನಿಯಪ್ಪ 
ಬಿನ್ ದೊಡ್ಡಮುನಿಯಪ್ಪ 
| ಅಂಜನಪ್ಪ ಬಿನ್ ಮುನಿಯ ಹನುಮ 
ಬಿನ್ ಮುನಿಗ ಉ : ಬೈಲಬಸಪ್ಪ 
ಯಳಸಪ್ಪ ಬಿನ್ ಸುಳ್ಳಮುನಿಗ ಬಿನ್ 
ಸುಳ್ಯ, ಚಿಕ್ಕಹನುಮ ಬಿನ್ ಸುಳ್ಳ, 
ಅಕ್ಕಯಮ್ಮ ಜಂಟಿ | 


272 


| 


ತರಿ 


| 


25 


| 


28 


| 


27 


27 /3 


| 0 -16 


0 


- 76 


ಭಾಗ - ೬ 


೧೧೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು ಸ. ನಂ . 


ತರಹ 


ವಿಸ್ತೀರ್ಣ 


ಆಕಾರ 


*)3 


ಪೂರ್ವ 


ರೂ . . 


ಚಕ್ಕುಬಂದಿ 
ಪಶ್ಚಿಮ ಉತ್ತರ 

8 
28 | 27 /2 


ದಕ್ಷಿಣ | ಎ . ಗುಂ . . 

9 . - 10 
22,23 10 - 15 


11 


| 27 /3 | 


ತರಿ 


ತರಿ 


24 


| 


1 - 71 


28 / 2 


| 0 - 14 


0 - 87 


28 / 
28/2 


| 
| 


ತರಿ 
ತರಿ 


27 
27 


| 
| 


28 , 


29 


| 


22 


10 - 12 


0 - 57 


ತರಿ 


| 


28 


| 


30 | 


0 - 95 


30 
31 


ತರಿ 


28,29 


| 


19 


| 


19 | 0 - 20 
322 - 24 

0 - 02 ಖ 


4 - 92 


26 . ಕೃಷ್ಣಪ್ಪ ಮತ್ತು ಅಶ್ವತಮ್ಮ ಬಿನ್ ಕೃಷ್ಣಪ್ಪ ಬಿನ್ ಅಶ್ವತಮ್ಮ 
ಲೇಟ್ ಹನುಮಯ್ಯ 

ಹನುಮಯ್ಯ 
ಮುನಿಲಕ್ಷ್ಮಮ್ಮ ಕೋಂ ಗಂಗರಾಜು 
ಚನ್ನಪ್ಪ ಬಿನ್ ಅಪ್ಪಯ್ಯ ಇತರ ಕೃಷ್ಣಾರೆಡ್ಡಿ 
ಹಕ್ಕುಗಳು 

ನಾರಾಯಣಸ್ವಾಮಿ ನಾಯ್ಡು 
29 . ವೈ .ಎಸ್ . ಗಂಗಾಧರ ಶಾಸ್ತ್ರಿ 
30. ವೈ .ಎಸ್. ಗಂಗಾಧರ ಶಾಸ್ತ್ರಿ 

ವೈ .ಎಸ್. ಕೃಷ್ಣಾಶಾಸ್ತ್ರಿ 
31. ವೆಂಕಟಲಕ್ಷ್ಮಮ್ಮ ಬಿನ್ ನಾರಾಯಣಪ್ಪ |ಕೃಷ್ಣಪ್ಪ, 
ಉ : ತಾತಪ್ಪ, 

ಕಮಲಮ್ಮ 
ಕಮಲಮ್ಮ ಕೋಂ 

ಟಿ. ಪಿ . ಶ್ರೀನಿವಾಸರಾವ್ 
32. ಮುನಿಶಾಮಪ್ಪ ಉ : ಪಾಪಯ್ಯ 

ದೊಡ್ಡಯ್ಯ , ಸುಬ್ಬಯ್ಯ , 
ಮುನಿನಾರಾಯಣ ಇತರ ಹಕ್ಕುಗಳು 
ವೀರಭದ್ರಪ್ಪ ಉ :ತಾಯಪ್ಪ, ಪದ್ಮಶಾಲೆ 
ಈರಪ್ಪ 


31 / 2 


ಯ 


31A 


16 ,18,19 


3 - 31 


5 - 18 


ತರಿ 


ಮತ್ತು ಕೋಡಿ ಹಳ್ಳ 


2 - 78 


16 


1 - 22 
0 - 06 ಖ 


580 


ಭಾಗಾಯ್ತು 


16 - 37 


581ರ 
ಉಳಿಕೆ 


58 /1ರ 
ಉಳಿಕೆ 


58ರ | 1 - 00 
ಉಳಿಕೆ 


ಭಾಗ - ೬ 


ಆಕಾರ 


8(4 


ವಿಸ್ತೀರ್ಣ 
ಎ . ಗುಂ . 


ರೂ . . 


ದಕ್ಷಿಣ 
9 


| 


- 10 


11 


- 


23 


3 - 84 


2 - 01 
0 - 02 ಖ 


೧೧೨೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . ತರಹ 

ಚಕ್ಕುಬಂದಿ 

ಪೂರ್ವ | ಪಶ್ಚಿಮ | ಉತ್ತರ 

| 4 | 5 | 6 | 7 | 8 
33. ವೈ . ಬಿ. ಚೆನ್ನಪ್ಪ 

ಬಿನ್ ಬೈ . ಬಿ. ಚೆನ್ನಪ್ಪ | 59 | ತರಿ | 58 | 60 
ವೈ.ಬಿ. ಕೃಷ್ಣಪ್ಪ 

ಅಣ್ಣಯ್ಯಪ್ಪ, ಬೈ.ಬಿ.ಕೃಷ್ಣಪ್ಪ 
ಬಿ. ನಾರಾಯಣಸ್ವಾಮಿ 

ಉ :ಬೋಳಪ್ಪ 
ಜಿ. ನಾರಾಯಣಸ್ವಾಮಿ 

ಜಯಶ್ರೀ 
34. ಮುನಿಶಾಮಪ್ಪ ಉ : ಪಾಪಯ್ಯ ಮುನಿಶಾಮಪ್ಪ | 23 | ತರಿ | ಹಳ್ಳ | 22 | 24 

ದೊಡ್ಡಯ್ಯ , ಸುಬ್ಬಯ್ಯ , ಉ : ಪಾಪಯ್ಯ 
ಮುನಿನಾರಾಯಣಪ್ಪ ಇತರ ದೊಡ್ಡಯ್ಯ , ಸುಬ್ಬಯ್ಯ 
ಹಕ್ಕುಗಳು 

ಮುನಿನಾರಾಯಣಪ್ಪ 
ಬಿ.ನಂಜುಂಡಯ್ಯ ಅಡ್ವಕೇಟ್ 
35 , | ಮುನಿಶಾಮಪ್ಪ ಉ : ಪಾಪಯ್ಯ 

25 | ತರಿ 25ರ 
ದೊಡ್ಡಯ್ಯ ಸುಬ್ಬಯ್ಯ , 

ಜಾಗ. 
ಮುನಿನಾರಾಯಣಪ್ಪ 

ಒಟ್ಟು ವಿಸ್ತೀರ್ಣ 


59 


14- 21 


| 9 - 05 


0 - 01 ಖ 


26 . 35 


| 


24 ,571- 131 


3 


- 46 


0 - 02 ಖ 


35 - 19 12 


0 - 31 ಖ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ-2). 


ಪಿ . ಆರ್ . 338 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಸೆಪ್ಟೆಂಬರ್ ೨೩, ೨೦೧೦ 

೧೧೨೭ 
* ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ: 01:ಭೂಸ್ವಾತು:2010 , ದಿನಾಂಕ: 17ನೇ ಜುಲೈ , 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅಕ್ಕಪಕ್ಕದ ಸ. ನಂ . ಗಳಿಗೆ ನೀರನ್ನು ಹಾಯಿಸಲು ಕಾಲುವೆಗಾಗಿ ಅಗತ್ಯವಾಗಿದ್ದವು 
ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್ಎಕ್ಯೂ :ಎಸ್ ಆ‌ :03: 08 - 09, ದಿನಾಂಕ:02 .01.2009ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33 :1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 ರ ( ಕೇಂದ್ರ ಅಧಿನಿಯಮ 1894ರ (1) 5ಎ 
ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ 
ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ 
ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ 
ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ತಾಲ್ಲೂಕು:ಶಿರಾ ಹೋಬಳಿ: ಕಸಬಾ 

ಗ್ರಾಮ : ಶಿರಾ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ. ನಂ. | ತರಹ | ವಿಸ್ತೀರ್ಣ ಆಕಾರ | 

ಚಕ್ಕುಬಂದಿ 
| ಎ. ಗುಂ . ರೂ . ಪೈ . | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
| 5 | 6 | 7 | 8 

10 
1. ಬೋರಮ್ಮ ಕೋಂ ಹನುಮಂತಪ್ಪ 

ಬೋರಮ್ಮ ಕೋಂ 

114 /2 | ತರಿ 0 - 03 | 0 - 12 ಸ. ನಂ .1150 ಸ. ನಂ .114 /2 ಸ. ನಂ .125 /12ಕೆರೆ 
ಪಿ. ಸಿ . ಶಿವಕುಮಾರ್ ಬಿನ್ ಲೇ : ಪಡಿಕಾರ ಚನ್ನಪ ಹನುಮಂತಪ 

ರ ಉಳಿಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್‌.341 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ). 


)R 


೧೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೩ , ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6( 1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ: 01:ಭೂಸ್ವಾಗ್ರಾ - 2010 , ದಿನಾಂಕ:8ನೇ ಸೆಪ್ಟೆಂಬರ್, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಶಯದ ಎಡದಂಡೆ ನಾಲೆ ನಿರ್ಮಾಣಕ್ಕಾಗಿ ಅವಶ್ಯವಿದೆ 
ಎಂದು ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ:ರಾಜಿಕ /ಎಲ್. ಎ . ಕ್ಯೂ .ಸಿ. ಆರ್:12 /09 -10, 
ದಿನಾಂಕ:18.07.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ :33 - 1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ : 1894ರ (1) 5 - ಎ ಪ್ರಕರಣದ ( 2 ) ನೇ ಉಪ 
ಪ್ರಕರಣದ ಮತ್ತು 6(1 - ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ; 
ಈ ಮೇಲೆ ತಿಳಿಸಿದ ಉದೇಶಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ 

- ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
( ಎಲ್ಎಕ್ಯೂ .ಎಸ್‌ಆ‌:30/ 06 - 07) 

ಅನುಸೂಚಿ 
ಜಿಲ್ಲೆ: ರಾಮನಗರ 

ತಾಲ್ಲೂಕು: ರಾಮನಗರ ಹೋಬಳಿ:ಕಸಬಾ 

ಗ್ರಾಮ : ಹಳ್ಳಿಮಾಳ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ . | ತರಹ 

ಚಕ್ಕುಬಂದಿ 

ಭೂಸ್ವಾಧೀನ 
ಪೂರ್ವ | ಪಶಿಮ | ಉತ್ತರ 

| ದಕ್ಷಿಣ | ವಿಸ್ತೀರ್ಣ | ಕಂದಾಯ 
ಸ . ನಂ . ಸ . ನಂ . ಸ . ನಂ . 

ಸ. ನಂ . 

ಎ. ಗುಂ . 1 ರೂ . ವೈ . 
1 . 

- 5 

- 10 - 11 
1. ( ನಿಂಗಮ್ಮ ಕೋಂ ಪರೆಗೌಡ ನಿಂಗಮ್ಮ ಕೋಂ ತಿಪರೆಗೌಡ 

| 67ರ ಉಳಿಕೆ | ಸ. ನಂ .183 | 67ರ ಉಳಿಕೆ | ಸ. ನಂ .1820 - 32 0 - 80 
2. | ಟಿ.ಕೆ. ತ್ಯಾಗರಾಜು ಬಿನ್ ಕಾಳೇಗೌಡ | ಟಿ.ಕೆ. ತ್ಯಾಗರಾಜು ಬಿನ್ 67 

67ರ ಉಳಿಕೆ ಸ . ನಂ . 231 | 67ರ ಉಳಿಕೆ 67ರ 10 - 14 0 -14 
ಕಾಳೇಗೌಡ 

ಉಳಿಕೆ 

ಒಟ್ಟು 11 - 06 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್ .342 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಭೂಸ್ವಾಧೀನ - 2), 

ಕಂದಾಯ ಇಲಾಖೆ. 


6 


67 


ಖುಷ್ಠಿ 


ಇಲ್ಲಿ 


